ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 835 

ಮಾನ್ಯ ಸದಸ್ಯರ ಹೆಸರು: ಶ್ರೀ ಬಿ ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತ) 

ಉತ್ತರಿಸಬೇಕಾದ ದಿನಾಂಕ 20/09/2021 

ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಲಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 

_ iE ಸಚಿವರು 
‘3. ಪುಶ್ನೆ ಉತ್ತರ 

ಸಂ 

ಅ) | ರಾಜ್ಯದಲ್ಲಿ ಸರ್ಕಾರಿ ವೈದ್ಯಕೀಯ | ರಾಜ್ಯದ ಈ ಕೆಳಕಂಡ 10 ಜಿಲ್ಲೆ ನಪ ಸರ್ಕಾರಿ ಖೈಧ್ಯಕಿಸಿಯ 
ಕಾಲೇಜುಗಳು ಮತ್ತು ಸರ್ಕಾರಿ | ಕಾಲೇಜುಗಳಿರುವುದಿಲ್ಲ. ; 
ಜಿಲ್ಲಾಸ್ಪತ್ರೆ ಇಲ್ಲದ ಜಿಲ್ಲೆಗಳೆಷ್ಟು; 
(ಸಂಪೂರ್ಣ ವಿವರ ನೀಡುವುದು) | ಬೆಂಗಳೂರು ಗ್ರಾಮಾಂತರ, ರಾಮನಗರ, ದಾವಣಗೆರೆ, 


ಬಾಗಲಕೋಟೆ, ಚಿತ್ರದುರ್ಗ, ಬಿಜಾಪುರ, ಧಕ್ಲಿಣ ಕನ್ನಡ, 
ಉಡುಪಿ, ತುಮಕೂರು, ಕೋಲಾರ ಜಿಲ್ಲೆಗಳಲ್ಲಿ ಸರ್ಕಾರಿ 
ವೈದ್ಯಕೀಯ ಕಾಲೇಜುಗಳಿರುವುದಿಲ್ಲ, 

I 


ಉಳಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗಳು 
ಇರುತ್ತವೆ. 


ಮುಂದಿನ ಐನಗಳಲ್ಲೆ ಸರಕಾರ 
] ವೈದ್ಯಕೀಯ ಕಾಲೇಜು ಮತ್ತು 


ಸರ್ಕಾರಿ ' ಜಿಲ್ಲಾಸ್ಪತ್ರೆ ಇಲ್ಲದ 
ಜಿಲ್ಲೆಗಳಲ್ಲಿ ಪ್ರಾರಂಭಿಸಲು 
ಸರ್ಕಾರ ಕ್ರಮ ಕೈಗೊಳ್ಳುವುದೇ? 
(ಸಂಪೂರ್ಣ ವಿವರ ನೀಡುವುದು) 


2021-22 ನೇ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ 
ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾರ್ವಜವಿಕ-ಖಾಸಗಿ ಸಹಭಾಗಿತ್ವದಲ್ಲಿ, 


ಹೊಸ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಲು 
ಘೋಷಿಸಲಾಗಿದೆ. 
ಪ್ರಸ್ತುತ  ಕೋವಿಡ್‌-19 ಹಿನ್ನೆಲೆಯಲ್ಲಿ: ಆರ್ಥಿಕ 


"ಮಿತವ್ಯಯದ ಕಾರಣದಿಂಬಾಗಿ ಸರ್ಕಾರಿ ವೈದ್ಯಕೀಯ 
ಕಾಲೇಜುಗಳಿಲ್ಲದ ಜಿಲ್ಲೆಗಳಲ್ಲಿ ಹೊಸ ಸರ್ಕಾರಿ ವೈದ್ಯಕೀಯ 
ಕಾಲೇಜನ್ನು ಪ್ರಾರಂಭಿಸುವ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ 


ಸಂಖ್ಯೆ: ಎ೦ಇಡಿ 468 ಎ೦ಎಂಸಿ 2021 


ಪ್ರಸ್ತುತ ಇರುವುದಿಲ್ಲ. 
ek 


' ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಟಿವರು 
1 


